


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ನವೆಂಬರ್‌ ೧೨, ೨೦೧೫ (ಕಾರ್ತೀಕ ೨೧, ಶಕ ವರ್ಷ ೧೯೩೭) ಸಂಚಿಕೆ ೪೫ 
Volume 150 Bengaluru, Thursday, November 12, 2015 (Karthika 21, Shaka Varsha 1937) Issue 45 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 





ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 135 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 25.08.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ದುರ್ಗಪ್ಪ 
ತಿರಕಪ್ಪನವರ ಡಾ| ಬಿ.ಆರ್‌. ಅಂಬೇಡ್ಕರನಗರ, ತಾಲ್ಲೂಕು ಹಿರೇಕೆರೂರು, ಹಾವೇರಿ-581111. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ 
ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಹಿರೇಕೆರೂರು ಕ೦ದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ -501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ 8, 1000-00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸಯೀದಾ ಬಾನು 
PR. 1124 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.25 ಕಾನೂನು ಇಲಾಖೆ. (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 408 ಎಲ್‌ಸಿಎಲ್‌ 2014, ಬೆಂಗಳೂರು, ದಿನಾಂಕ: 25.08.2015. 


ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಬಸವರಾಜ 
ಸುಂಕದ, ಸುಂಕದ ಕೇರಿ, ಬಂಕಾಪುರ, ತಾಲ್ಲೂಕು ಶಿಗ್ಗಾಂವ್‌, ಹಾವೇರಿ-581202, ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ 
ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಶಿಗ್ಗಾಂವ್‌ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0 ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ದುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಲಾದ 8.1000.00(ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸಯೀದಾ ಬಾನು, 
PR. 1125 ಸರ್ಕಾರದ ಅಧೀನ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ. (ಆಡಳಿತ-2) 


(೩೯೭) 


೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೧೫ ಭಾಗ ೨ 





ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಕಮ ಸಂಖ್ಯೆ: ಕವಿಸಸ/ಆ-1/115/ಕಾ.ಕಾ.ಭಾ./2015, ದಿನಾ೦ಕ: 02.09.2015. 
ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿ ಹುದ್ದೆಯ ಕಾರ್ಯಭಾರವನ್ನು 
ಶ್ರೀ ಜಯತೀರ್ಥ ಪಿ. ಗಲಗಲಿ, ಅಪರ ಕಾರ್ಯದರ್ಶಿ, ಇವರಿಗೆ ವಹಿಸುವ ಬಗ್ಗೆ. 
ಉಲ್ಲೇಖ: ಮಾನ್ಯ ಸಭಾಧ್ಯಕ್ಷರವರ ಟಿಪ್ಪಣಿ ಸಂಖ್ಯೆ: ಕವಿಸಸ /ಸಕ/2809/2015, ದಿನಾ೦ಕ: 31.08.2015. 
ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಎಂ. ಗುರುರಾಜ, ಇವರು 
ದಿನಾಂಕ: 31.08.2015ರಂದು ಸೇವೆಯಿಂದ ವಯೋ ನಿವೃತ್ತಿ ಹೊಂದಿರುವುದರಿಂದ ದಿನಾಂಕ: 01.09.2015ರ ಪೂರ್ವಾಹ್ನದಿ೦ದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯದರ್ಶಿ ಹುದ್ದೆಯ ಕಾರ್ಯಭಾರವನ್ನು ನಿರ್ವಹಿಸಲು ಈ ಸಚಿವಾಲಯದಲ್ಲಿ ಅಪರ ಕಾರ್ಯದರ್ಶಿಯಾಗಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜಯತೀರ್ಥ ಪಿ. ಗಲಗಲಿ, ಇವರಿಗೆ ವಹಿಸಲಾಗಿದೆ. 


ಸಭಾಧ್ಯಕ್ಷರ ಆದೇಶಾನುಸಾರ, 


ಇಂದಿರಾ ಕೆ.ಕೆ. 
PR. 1126 ಉಪ ಕಾರ್ಯದರ್ಶಿ, 
50.50 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 100 ಎಲ್‌ಎಡಿ 2015, ಬೆಂಗಳೂರು, ದಿನಾಂಕ: 25.08.2015. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ವೆಂಕಟೇಶ್‌. ಬಿ. ಗಮನಿ, ವಕೀಲರು, 1ನೇ ಕ್ರಾಸ್‌, ಬಿ.ಟಿ.ಪಾಟೀಲ್‌ ನಗರ, 
ಕೊಪ್ಪಳ-583231, ಕೊಪ್ಪಳ ಜಿಲ್ಲೆ ಇವರನ್ನು ಕೊಪ್ಪಳ ಜಿಲ್ಲೆಯ ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಯೀದಾ ಬಾನು 
PR. 1127 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.25 ಕಾನೂನು ಇಲಾಖೆ. (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 172 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 26.08.2015. 

ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ &8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಬಸವರಾಜ 
ದಿನ್ನಿಭಾವಿ, ಕೇರ್‌/ಆಫ್‌ ಶರಣಪ್ಪ ಮೇಟಿ, ಅಮರೇಶ್ವರ ನಿಲಯ, ಕೆ.ಹೆಚ್‌.ಬಿ. ಕಾಲೋನಿ, ಲಿಂಗಸಗೂರು-584122. ತಾಲ್ಲೂಕು: ಲಿಂಗಸಗೂರು, ರಾಯಚೂರು 
ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು ವರ್ಷಗಳ ಅವಧಿಗೆ ಲಿಂಗಸಗೂರು ಕಂದಾಯ 
ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ದುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ *.1000.00(ಒ೦ದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ಧೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಯೀದಾ ಬಾನು 
PR. 1128 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.25 ಕಾನೂನು ಇಲಾಖೆ. (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 134 ಎಲ್‌ಸಿಎಲ್‌ 2015, ಬೆಂಗಳೂರು, ದಿನಾಂಕ: 25.08.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಸುರೇಶಗೌಡ 
ಪಾಟೀಲ್‌, ಬರದೂರು, ಕುರುಬರಮಲ್ಲೂರ, ತಾ: ಸವಣೂರು, ಹಾವೇರಿ-581118 ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ 
ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಸವಣೂರು ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೧೫ ರ್ಜೀ 





ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ದುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ *.1000.00(ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ಧೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಯೀದಾ ಬಾನು 
PR. 1129 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50.25 ಕಾನೂನು ಇಲಾಖೆ. (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 192 ಎಲ್‌ಎಡಿ 2015, ಬೆಂಗಳೂರು, ದಿನಾಂಕ: 26.08.2015. 


ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಹಿರಿಯ ಸಿವಿಲ್‌ ನ್ಯಾಯಾಧೀಶರುಗಳಿಗೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಸಿಆಸುಇ 51 ಸೇಲನ್ಯಾ 2015, ದಿನಾಂಕ: 13/08/2015ರಲ್ಲಿ ಜಿಲ್ಲಾ ನ್ಯಾಯಾಧೀಶರ ಹುದ್ದೆಗೆ ಬಡ್ತಿ ನೀಡಲಾಗಿದ್ದು ಸದರಿ 
ನ್ಯಾಯಾಧೀಶರುಗಳಿಗೆ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: GOB(I).1/2015, ದಿನಾಂಕ: 21/08/2015ರ ಅನ್ವಯ ಅವರ ಹೆಸರಿನ 
ಮುಂದೆ ನಮೂದಿಸಿರುವ ಹುದ್ದೆಯಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿರುವ ಹಿನ್ನಲೆಯಲ್ಲಿ ಇವರುಗಳ ಸೇವೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಹಿಂದಿರುಗಿಸಲಾಗಿದೆ. 























ಕ್ರಮ ಸಂಖ್ಯೆ: ನ್ಯಾಯಾಧೀಶರ ಹೆಸರು ಮತ್ತು ಪದನಾಮ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಹಾಗೂ ಸ್ಥಳ ಬಡ್ತಿ ನೀಡಿ ನಿಯುಕ್ತಿಗೊಳಿಸಲಾದ ಸ್ಥಳ 
| ಶ್ರೀ ರೋಣ್‌ ವಾಸುದೇವ್‌, ಹಿರಿಯ ಸಿವಿಲ್‌ | ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ Il Addl. City Civil and Session 
ನ್ಯಾಯಾಧೀಶರು, ಪ್ರಾಧಿಕಾರ, ಬೆ೦ಗಳೂರು ನಗರ. Judge. BENGALURU CITY 
(Vacant Court) 
2 ಶ್ರೀ ಎ. ವಿಜಯನ್‌ ಹಿರಿಯ ಸಿವಿಲ್‌ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ LXVI Addl. City Civil & Sessions 
ನ್ಯಾಯಾಧೀಶರು ಪ್ರಾಧಿಕಾರ ಕಲಬುರಗಿ Judge, BENGALURU CITY. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಯೀದಾ ಬಾನು 
PR. 1130 ಸರ್ಕಾರದ ಅಧೀನ ಕಾರ್ಯದರ್ಶಿ, 
sc. 25 ಕಾನೂನು ಇಲಾಖೆ. (ಆಡಳಿತ-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂ: ಸಿಆಸುಇ 60 ಸೇಉನ್ಯಾ 2015, ಬೆಂಗಳೂರು, ದಿನಾಂಕ: 26-08-2015. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: 6೦811/2015 ದಿನಾಂಕ: 21.08.2015 ರಲ್ಲಿ ಆದೇಶಿಸಿರುವಂತೆ ಈ ಕೆಳಕಂಡ 
ನ್ಯಾಯಾಂಗ ಅಧಿಕಾರಿಯವರನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮರುಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


























ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ ಕಾರ್ಯ ವರ್ಗಾಯಿಸಲಾದ ನ್ಯಾಯಾಲಯ ಮತ್ತು ಪದನಾಮ 
ಸಂಖ್ಯೆ: ನಿರ್ವಹಿಸುತ್ತಿರುವ ನ್ಯಾಯಾಲಯ 
1 ಶ್ರೀ ಸರಸ್ವತಿ ವಿಷ್ಣು ಕೊಸಂಡರ್‌, ಪಿನ್ನಿಪಾಲ್‌ ಸೀನಿಯರ್‌ 5ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. 
ಸಿವಿಲ್‌ ಜಡ್ಜ್‌ ಮತ್ತು ಸಿಜೆಎಂ, ಹಾಸನ. (ಖಾಲಿ ಹುದ್ದೆ) 
2 ಶ್ರೀ ಹೊಸಮನಿ ಪುಂಡಲೀಕ್‌, ಸೀನಿಯರ್‌ ಸಿವಿಲ್‌ ಜಡ್ಜ್‌ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಗದಗ. (ಖಾಲಿ ಹುದ್ದೆ) 
ಮತು ಸಿಜೆಎಂ, ಗದಗ. 
3 ಶ್ರೀ ಬಿರದಾರ್‌ ದೇವೇಂದಪ್ಪ. ಎನ್‌ ಪಿನ್ನಿಪಾಲ್‌ ಸೀನಿಯರ್‌ | ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ರಾಯಚೂರು. (ಖಾಲಿ ಹುದ್ದೆ) 
ಸಿವಿಲ್‌ ಜಡ್ಜ್‌ ಮತ್ತು ಸಿಜೆಎಂ, ರಾಯಚೂರು. 
4 ಶ್ರೀಮತಿ ನಾಗವೇಣಿ, ಅಡಿಷನಲ್‌ ಸೀನಿಯರ್‌ ಸಿವಿಲ್‌ 6ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
ಜಡ್ಜ್‌, ಮಂಡ್ಯ. ನಗರ. (ಬಿ.ಎಸ್‌.ಭಾರತಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ| ಗೀತಾ ಎಲ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1131 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-6) 


೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೧೫ ಭಾಗ ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂ: ಸಿಆಸುಇ 59 ಸೇಉನ್ಯಾ 2015, ಬೆಂಗಳೂರು, ದಿನಾಂಕ: 26-08-2015. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: GOB(1)1/2015, ದಿನಾ೦ಕ: 21.08.2015 ರಲ್ಲಿ ಆದೇಶಿಸಿರುವಂತೆ ಈ ಕೆಳಕಂಡ 
ನ್ಯಾಯಾಂಗ ಅಧಿಕಾರಿಯವರನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮರುಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 








ಕಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ ಕಾರ್ಯ ವರ್ಗಾಯಿಸಲಾದ ನ್ಯಾಯಾಲಯ ಮತ್ತು ಪದನಾಮ 
ಸಂಖ್ಯೆ: ನಿರ್ವಹಿಸುತ್ತಿರುವ ನ್ಯಾಯಾಲಯ 
1 ಶ್ರೀ ಹೆಚ್‌. ಆರ್‌. ಶ್ರೀನಿವಾಸ್‌, 3ನೇ ಹೆಚ್ಚುವರಿ ಪ್ರಧಾನ 2ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. 


ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. (ಖಾಲಿ ಹುದ್ದೆ) 





2 ಶ್ರೀಮತಿ ಎಂ. ಕೋಮಲತ, 4ನೇ ಹೆಚ್ಚುವರಿ ಪ್ರಧಾನ 3ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. 
ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. (ಶ್ರೀ ಹೆಚ್‌.ಆರ್‌.ಶ್ರೀನಿವಾಸ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ) 





3 ಶ್ರೀಮತಿ ಬಿ.ಎಸ್‌.ಭಾರತಿ, 6ನೇ ಹೆಚ್ಚುವರಿ ಪ್ರಧಾನ 4ನೇ ಹೆಚ್ಚುವರಿ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. 
ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು. (ಶ್ರೀಮತಿ ಕೋಮಲತ ಇವರ ವರ್ಗಾವಣೆಯಿಮದ ತೆರವಾದ ಹುದ್ದೆ) 





4 ಶ್ರೀ ನಂದಕುಮಾರ್‌ ಬಿ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್‌ | ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಚಿಕ್ಕಮಗಳೂರು. (ಖಾಲಿ ಹುದ್ದೆ) 
ನ್ಯಾಯಾಧೀಶರು, ಚಿಕ್ಕಮಗಳೂರು. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಾ| ಗೀತಾ ಎಲ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 1132 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-6) 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 387 ಎಲ್‌ಸಿಎಲ್‌ 2014, ಬೆ೦ಗಳೂರು, ದಿನಾಂಕ: 27.08.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 


ಶ್ರೀ ಡಿ. ಮಲ್ಲಿಕಾರ್ಜುನ, ದೊಡ್ಡೇರಿ ವಿಲ್ಲೇಜ್‌. ಕಸಬಾ ಹೋಬಳಿ, ತಾಲ್ಲೂಕು: ಚಳ್ಳಕೆರೆ, ಚಿತ್ರದುರ್ಗ-577522. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಚಳ್ಳಕೆರೆ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000.00(ಒ೦ದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಸಯೀದಾ ಬಾನು 
PR. 1133 ಸರ್ಕಾರದ ಅಧೀನ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 385 ಎಲ್‌ಸಿಎಲ್‌ 2014, ಬೆಂಗಳೂರು, ದಿನಾಂಕ: 25.08.2015. 
ನೋಟರಿ ಅಧಿನಿಯಮ, 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8()ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಟಿ. ಹೆಚ್‌. ಎಂ. ಮಹೇಶ್‌ 1ನೇ ವಾರ್ಡ್‌. ಸುಣಗಾರ ಬೀದಿ:ಹರಪನಹಳ್ಳಿ, ದಾವಣಗೆರೆ-583131. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ ಅವಧಿಗೆ ಹರಪನಹಳ್ಳಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಿಸಲಾಗಿದೆ. 
ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ -501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000.00(ಒ೦ದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೧೫ ೪೦೧ 





ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಸಯೀದಾ ಬಾನು 
PR. 1134 ಸರ್ಕಾರದ ಅಧೀನ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 131 ಎಲ್‌ಸಿಎಲ್‌ 2015, ಬೆ೦ಗಳೂರು, ದಿನಾಂಕ: 25.08.2015. 


ನೋಟರಿ ಅಧಿನಿಯಮ, 1952 ಹಾಗು ನೋಟರಿ ನಿಯಮಾವಳಿ, 1956 ನಿಯಮ 8(1ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಕೃಷ್ಣಸಿಂಗ್‌ ಸಿ 
ರಜಪೂತ, ರಜಪೂತ ಗಲ್ಲಿ, ಹಾವೇರಿ-581110, ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 (ಐದು) ವರ್ಷಗಳ 
ಅವಧಿಗೆ ಹಾವೇರಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070-ಇತರೆ ಆಡಳಿತಾತ್ಮಕ ಸೇವೆಗಳು-01-ನ್ಯಾಯ ಪರಿಪಾಲನೆ-501-0-ಇತರೆ ಸ್ವೀಕೃತಿಗಳು-06-ಇತರೆ 
ಬಾಬ್ತುಗಳಿಗೆ (0070-01-501-0-06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ. 1000-00(ಒ೦ದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಸಯೀದಾ ಬಾನು 
PR. 1135 ಸರ್ಕಾರದ ಅಧೀನ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ (ಆಡಳಿತ-2) 
ಕಾನೂನು ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 14 ಎಲ್‌ಎಡಿ 2015, ಬೆಂಗಳೂರು, ದಿನಾಂಕ: 17.08.2015. 


ಶ್ರೀ ಬಿ. ರವೀಂದ್ರ ಬಿನ್‌ ಬಿಳಿಗಿರಯ್ಯ, ಅಪರ ಸರ್ಕಾರಿ ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ: 12/07/2015 ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲ್ಲೂಕಿನ ಹಿರಿಯ ಶ್ರೇಣಿ 
ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಸಯೀದಾ ಬಾನು 
PR. 1136 ಸರ್ಕಾರದ ಅಧೀನ ಕಾರ್ಯದರ್ಶಿ 
50.25 ಕಾನೂನು ಇಲಾಖೆ (ಆಡಳಿತ-2) 
HIGH COURT OF KARNATAKA 
NOTIFICATION 
PART-A 


NO.GOB(I) 3/2015, BENGALURU, DATED: 26" AUGUST, 2015. 
The Presiding Officer of the Court of Civil Judge and JMFC., Beluru, is concurrently appointed as the Presiding Officer of the 


Court of Civil Judge and JMFC., Aluru (Vacant Court), with a direction to itinerate the said court for two days in a week i.e., on every 
working Friday and Saturday, with immediate effect and until further orders. 
PART-B 
In modification of this office notification No. GOB(I) 21 (22)/2015 dated: 28.04.2015, the Presiding Officer of the court of lll 
Addl. Civil Judge and JMFC., Hassan, is concurrently appointed as the Presiding Officer of the court of Civil Judge and JMFC., 
Sakaleshpura, with a direction to itinerate the said court for two days in a week i.e., on every working Friday and Saturday, with 
immediate effect till Smt. Shilpa H.A., Civil Judge and JMFC., Sakaleshpura, resumes her duties. 
BY ORDER OF THE HIGH COURT 
JOHN MICHAEL CUNHA 
PR. 1137 REGISTRAR GENERAL 


೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೧೫ ಭಾಗ ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 13 ಪಿಪಿಇ 2015, ಬೆಂಗಳೂರು, ದಿನಾಂಕ: 29.08.2015. 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ (ಹಿರಿಯ) ಗಳಿಗೆ ಅಭಿಯೋಗ ಉಪ 
ನಿರ್ದೇಶಕರ ಹುದ್ದೆಗೆ ರೂ. 40050-56550ರ (ಗ್ರೂಪ್‌-ಎ ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ, ಈ ಕೆಳಕಂಡ ತ:ಖ್ತೆಯ ಅಂಕಣ(3)ರಲ್ಲಿ ನಮೂದಿಸಿರುವ ಸ್ಥಳಕ್ಕೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 





























ಕ್ರ ಹೆಸರು, ಪದನಾಮ ಮತ್ತು ಪ್ರಸುತ ಕರ್ತವ್ಯ 
ii ೨ ಪಸು b ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 3 ಧು NEA 
1 2 3 
1 ಶ್ರೀ ಎನ್‌. ಎಂ. ಬೆಳ್ಳಕ್ಕಿ. ಸರ್ಕಾರಿ ಅಭಿಯೋಗ ಉಪ ನಿರ್ದೇಶಕರು (ಆಡಳಿತ), ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ಅಭಿಯೋಜಕರು, ಪ್ರಧಾನ ಸಿಟಿ ಸಿವಿಲ್‌ ಮತ್ತು ನಿರ್ದೇಶಕರ ಕಛೇರಿ, ಬೆ೦ಗಳೂರು. (ಶ್ರೀ ಕೆ. ರಾಮಣ್ಣ ಇವರ ಪದೋನ್ಸತಿಯಿಂದ 
ಸತ್ರ ನ್ಯಾಯಾಲಯ, ಬೆಂಗಳೂರು ನಗರ. ತೆರವಾದ ಜಾಗಕ್ಕೆ 
2 (ಶ್ರೀ ಎಂ. ಪಿ. ಜಯಗೊಂಡ, ಸರ್ಕಾರಿ ಅಭಿಯೋಗ ಉಪ ನಿರ್ದೇಶಕರು, ಮಹಾ ನಿರ್ದೇಶಕರ ಮತ್ತು ಆರಕ್ಷಕ ಮಹಾ 
ಅಭಿಯೋಜಕರು, 2ನೇ ಅಪರ ಜಿಲ್ಲಾ ಮತ್ತು ಸತ್ರ | ನಿರೀಕ್ಷಕರ ಕಛೇರಿ, ಬೆಂಗಳೂರು (ಶ್ರೀ ಪಿ. ಕೆ. ಮಲಪುರೆ ಇವರ ವರ್ಗಾವಣೆಯಿಂದ 
ನ್ಯಾಯಾಲಯ, ಬೆಳಗಾವಿ. ತೆರವಾದ ಜಾಗಕ್ಕೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 1138 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 
HIGH COURT OF KARNATAKA 
NOTIFICATION 
NO.GOB(I) 1/2015, BENGALURU, DATED: 31°" AUGUST, 2015. 
PART-A 


Sri. H.C. Shamprasad, V Addl. District and Sessions Judge, Hassan, is transferred and posted as Ill Addl. District and 
Sessions Judge, Hassan (Vacant Court), in the interest of public service, to take effect immediately. 


PART-B 


Sri. Narahari Prabhakar Marathe, IV Addl. District and Sessions Judge, Hassan, to sit at Channarayapatna, is transferred and 
posted as V Addl. District and Sessions Judge, Hassan (Vice Sri. H.C. Shamprasad-transferred), in interest of public service, to take 
effect immediately. 


BY ORDER OF THE HIGH COURT 
JOHN MICHAEL CUNHA 


PR. 1139 REGISTRAR GENERAL 
HIGH COURT OF KARNATAKA 
NOTIFICATION 
NO.GOB(l) 3/2015, BENGALURU, DATED: 27" AUGUST, 2015. 
PART-A 


In partial modification of this office notification No. GOB(I) 26/2014 dated: 05.06.2015, the Presiding Officer of the court of | 
Addl. Civil Judge and JMFC., Hassan, is concurrently appointed as the Presiding Officer of the Court of IV Addl. Civil Judge and JMFC., 
Hassan, with immediate effect and until further orders. 
PART-B 
In modification of this office notification of even number dated: 28.05.2015, the Presiding Officer of the court of Il Addl. Civil 
Judge and JMFC., Hassan, is concurrently appointed as the Presiding Officer of the court of V Addl. Civil Judge and JMFC., Hassan 
(Newly Created Court vide Government Order No. LAW 112 LCE 2012 dated: 28.12.2012), with immediate effect and until further 
orders. 
BY ORDER OF THE HIGH COURT 
JOHN MICHAEL CUNHA 
PR. 1140 REGISTRAR GENERAL 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೧೫ ೪೦೩ 


HIGH COURT OF KARNATAKA 
NOTIFICATION 
NO.GOB(I) 19(61)/2015, BENGALURU, DATED: 1° September, 2015. 
The Presiding Officer of the court of the | Addl. District and Sessions Judge, Ballari, is concurrently appointed as the Presiding 
Officer of the court of the || Addl. District and Sessions Judge, Ballari, during the leave period of Sri. R.B. Garasangi, Il Addl. District and 
Sessions Judge, Ballari, i.e. from after office hours of 31.08.2015 till commencement of office hours of 14.09.2015. 
BY ORDER OF THE HIGH COURT 
೧, N. DESAI 
PR. 1141 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO.GOB(l) 20(56)/2015, BENGALURU, DATED: 2711 AUGUST, 2015. 


The Presiding Officer of the court of the Prl. Civil Judge and JMFC., Harihar, is concurrently appointed as the Presiding Officer 
of the court of the Senior Civil Judge and JMFC., Harihar, during the leave period of Sri. Subhash Bandu Hosakalle, Senior Civil Judge 
and JMFC., Harihar, from after office hours of 17.10.2015 till commencement of office hours of 29.10.2015. 

BY ORDER OF THE HIGH COURT 
P. N. DESAI 
PR. 1142 REGISTRAR (JUDICIAL) 
HIGH COURT OF KARNATAKA 


NOTIFICATION 
NO.GOB(1)1/2015, BENGALURU, DATED: 02” September, 2015. 





The following transfer and postings of officers of Judicial Department in the cadre of District Judges are ordered in the interest 


of public service, to take effect immediately. 





Sl. No. Name of the Officer Present Charge Charge to which posted 





1 Sri. K. H. Mallappa XLVI Addl. City Civil and | XX Addl. City Civil and Sessions Judge, Bengaluru 
Sessions Judge, Bengaluru City | City (Vice Sri. V. B. Suryavamshi-transferred) 





2 Sri. V. B. Suryavamshi XX Addl. City Civil and Sessions | XLVI Addl. City Civil and Sessions Judge, Bengaluru 
Judge, Bengaluru City City (Vice Sri. K. H. Mallappa-transferred) 

















BY ORDER OF THE HIGH COURT 
JOHN MICHAEL CUNHA 
PR. 1143 REGISTRAR GENERAL 
HIGH COURT OF KARNATAKA 
NOTIFICATION 
NO.GOB(I) 4(2)/2015, BENGALURU, DATED: 2೧4 September, 2015. 
The Presiding Officer of the court of Senior Civil Judge and JMFC., Hunsur is concurrently appointed as the Presiding Officer 
of the court of Addl. Senior Civil Judge and JMFC., Hunsur, with effect from 20.05.2015 and until further orders. 


BY ORDER OF THE HIGH COURT 
JOHN MICHAEL CUNHA 


PR. 1144 REGISTRAR GENERAL 
HIGH COURT OF KARNATAKA 
NOTIFICATION 
NO.GOB(I) 1/2015, BENGALURU, DATED: 31° AUGUST, 2015. 
PART-A 


In partial modification of this office notification (Part-A) of even number dated 21.08.2015, the transfer and posting of Smt. 
Prabhavathi M. Hiremath Ill Addl. District and Sessions Judge, Mandya (to sit at Srirangapatna), as || Addl. District & Sessions Judge, 


Mandya, is cancelled. 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೨, ೨೦೧೫ ಭಾಗ ೨ 














PART-B 
In partial modification of this office notification (Part-A) of even number dated: 21.08.2015, Smt. S.H. Renuka Devi, IV Addl. 


District and Sessions Judge, Mandya (Under orders of transfer and posting as Ill Addl. District and Sessions Judge, Mandya, to sit at 
Srirangapatna), is transferred and posted as || Addl. District and Sessions Judge, Mandya (Vice Sri. Tyagaraja N. Invally-transferred), in 
the interest of public service, to take effect immediately. 
BY ORDER OF THE HIGH COURT 
JOHN MICHAEL CUNHA 
PR. 1145 REGISTRAR GENERAL 
HIGH COURT OF KARNATAKA 
NOTIFICATION 
NO.GOB(I) 21(68)/2015, BENGALURU, DATED: 2೧೮ September, 2015. 
The Presiding Officer of the court of the || Addl. Civil Judge and JMFC., Kolar, is concurrently appointed as the Presiding 
Officer of the court of the Prl. Civil Judge and JMFC., Kolar, during the leave period of Sri. Kumara. G, Prl. Civil Judge and JMFC., 
Kolar, i. e. from after office hours of 01.09.2015 till commencement of office hours of 14.09.2015. 
BY ORDER OF THE HIGH COURT 
P. N. DESAI 
PR. 1146 REGISTRAR (JUDICIAL) 
HIGH COURT OF KARNATAKA 


NOTIFICATION 
NO.GOB(l) 19(60)/2015, BENGALURU, DATED: 27 September, 2015. 


The Presiding officer of the court of Lll Addl. City Civil and Sessions Judge, Bengaluru, is concurrently appointed as the 
presiding officer of the court of the Ll Addl. City Civil and Sessions Judge Bengaluru, during the leave period of Sri. Mahavarkar 
Gulzarlal, Ll Addl. City Civil and Sessions Judge, Bengaluru, i. ಆ. from after office hours of 05.09.2015 till commencement of office hours 
of 18.09.2015. 

BY ORDER OF THE HIGH COURT 
೧, N. DESAI 
PR. 1147 REGISTRAR (JUDICIAL) 
HIGH COURT OF KARNATAKA 
NOTIFICATION 
NO.GOB(I) 19(22)/2015, BENGALURU, DATED: 1 September, 2015. 
Sri. Suresh. K., XLV Addl. City Civil and Sessions Judge, Bengaluru, is granted Earned Leave for: 
(a) 15 days from 16.02.2015 to 02.03.2015 (bdi), on Medical Grounds, the XLVI Addl. City Civil and Sessions Judge, 
Bengaluru, from 16.02.2015 to 27.02.2015 and XLVIl Addl. City Civil and Sessions Judge, Bengaluru from 28.02.2015 to 
02.03.2015 (bdi), are placed in concurrent charge of the said court. 
(b) 31 days from 16.03.2015 to 30.04.2015 (bdi), on Medical Grounds, XLVI Addl. City Civil and Sessions Judge, Bengaluru, 
is placed in concurrent charge of the said court, during the above said period 
Sri. Suresh. K., XLV Addl. City Civil and Sessions Judge, Bengaluru, is re-posted to the same post on expiry of the above said 


leave period. 
BY ORDER OF THE HIGH COURT 
PR. 1148 DEPUTY REGISTRAR 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


